w, 


ಕರ್ನಾಟಕ ವಿಧಾನ ಪರಿಷತ್ತು 


ಲ 


| (ಸಂಪೂರ್ಣ ಮಾಹಿತಿ ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2042 (371 . OO 
| ಸದಸ್ಯರ ಹೆಸರು ಶ್ರೀ ಕೆ.ಎ. ತಿಷ್ಟೇಸ್ವಾಮಿ | oo 
(ನಾಮನಿರ್ದೇಶನ ಹೊಂದಿದವರು) | 
[ಕಸವ ದಿನಾಂಕ 24032021. | ರ 
[ಉತ್ತರಿಸುವ ಸಚಿವರು 
| ಸಚಿವರು. [ 
ಕ್ರಸಂ ಪ್ರಕ್ನೆ ' ಉತ್ತರ 
ಅ) | ರಾಜ್ಯದ ಕೇಂದ್ರ ಸರ್ಕಾರದ "ಸಾಗರ ಮಾಲಾ” ಕೇಂದ್ರ ಸರ್ಕಾರದ “ಸಾಗರಮಾಲಾ ಯೋಜನೆ” ಯಡಿಯಲ್ಲಿ 
“ಯೋಜನೆ ಅಡಿಯಲ್ಲಿ ಕಡಲು ತೀರ. ಅಭಿವೃದ್ಧಿ | ಯಾವುದೇ ಕಡಲು ತೀರ ಅಭಿವೃದ್ಧಿ ಕಾರ್ಯಕ್ರಮಗಳು 
ಮತ್ತು ಸಣ್ಣ ಬಂದರುಗಳ ಅಭಿವೃದ್ಧಿಗೆ | ಇರುವುದಿಲ್ಲ. 
ಇದುವರೆಗೂ ಕೈಗೊಂಡಿರುವ ಕಾರ್ಯಕ್ರಮಗಳು "ಸಾಗರಮಾಲಾ ಕೋಸ್ಟಲ್‌ ಬರ್ತ್‌ ಯೋಜನೆ"ಯಡಿ 
ಯಾವುವು; (ಜಿಲ್ಲಾವಾರು ಮತ್ತು ವರ್ಷಾ ವಾರು | ರಾಜ್ಯದ ಹಳೇ ಮಂಗಳೂರು ಹಾಗೂ ಕಾರವಾರ ಕಿರು 
ಮಾಹಿತಿ ನೀಡುವುದು) ಬಂದರುಗಳ ಅಭಿವೃದ್ಧಿಗೆ 2017-18 ನೇ ಸಾಲಿನಲ್ಲಿ ಈ 
"| ಕೆಳಕಂಡ 4 ಕಾಮಗಾರಿಗಳು ಮಂ೦ಜೂರಾಗಿರುತ್ತದೆ. 
ಉತ್ತರ ಕನ್ನಡ ಜಿಲ್ಲೆ: 
1. ಕಾರವಾರ ಬಂದರಿನಲ್ಲಿ 'ಉತ್ತರ ದಿಕ್ಕಿಗೆ ಹೊಸದಾಗಿ 
160 ಮೀ. ಉದ್ದದ ಬ್ರೇಕ್‌ವಾಟರ್‌ ನಿರ್ಮಾಣ 
ಕಾಮಗಾರಿ ಹಾಗೂ ಪ್ರಸ್ತುತ ದಕ್ಸಿಣ ದಿಕ್ಕಿಗೆ ಇರುವ 
250 ಮೀ. ಉದ್ದದ ಬೇಕ್‌ವಾಟರ್‌ನ್ನು 145 ಮೀ. 
ಉದ್ದೆ ವಿಸ್ತರಿಸುವ ರೂ. 215.00 ಕೋಟಿ ಮೊತ್ತದ 
ಕಾಮಗಾರಿ 
2 ಕಾರವಾರ ಬಂದರಿನಲ್ಲಿ 250 ಮೀ. ಉದದ 
ರೂ.6100 ಕೋಟಿ ಮೊತ್ತದ ಕೋಸ್ಟಲ್‌ ಬರ್ತ್‌ 
ನಿರ್ಮಾಣ ಕಾಮಗಾರಿ 
| ದಕಣ ಕನ್ನಡ ಜಿಲ್ಲೆ: | 
'| 1 ಷಂಗಳೂರು ಹಳೇ ಬಂದರಿನಲ್ಲಿ ರೂ.65.00 ಕೋಟಿ 
ಮೊತ್ತದ ಕೋಸ್ಟಲ್‌ ಬರ್ತ್‌ ನಿರ್ಮಾಣ ಕಾಮಗಾರಿ 
2: ಮಂಗಳೂರು ಹಳೇ ಬಂದರಿನಲ್ಲಿ ರೂ.2900 ಕೋಟಿ 
| ಮೊತ್ತದ ಕ್ಯಾಪಿಟಲ್‌ ಡೆಜಿಂಗ್‌ (ಬೆಂಗ್ರೆ ಬದಿ) : 
ಕಾಮಗಾರಿ - 
ಆ ಈ ಕಾರ್ಯಕ್ರಮಗಳ ಮತ್ತು ಯೋಜನೆಗಳ | ಈ ಕಾರ್ಯಕ್ರಮಗಳ ಮತ್ತು ಯೋಜನೆಗಳ ಅನಾಷಾನ್ಕಾಗಿ 
ಅನುಷ್ಠಾನಕ್ಕಾಗಿ ಸಳಾಂತರಿಸಲಾದ ಕಡಲ ತೀರದ | ಕಡಲ ತೀರದ ಬಳಿ ಇರುವ ಯಾವುದೇ ಕುಟುಂಬಗಳನ್ನು 
ಬಳಿ ಬರುವ ಕುಟುಂಬಗಳು ಎಷ್ಟು; ಮತ್ತು ಈ | ಸಳಾಂತರ ಮಾಡಿರುವುದಿಲ್ಲ. 
ಕುಟುಂಬಗಳ ಪುನರ್ವಸತಿಗೆ ಒದಗಿಸಲಾಗಿರುವ py 
ಸವಲತ್ತುಗಳು ಯಾವುವು; 


-2- 


ಅನುಷ್ಠಾನದಲ್ಲಿ ಅಂದಾಜು ಮೊತ್ತದ ಏರಿಕೆ 
ಮತ್ತು ಪೂರ್ಣಗೊಳಿಸಬೇಕಾದ ಕಾಲಾವಧಿ 
ಮೀರಲಾಗಿದೆಯೇ? (ಸಂಪೂರ್ಣ ವಿವರ 
ನೀಡುವುದು) 


' im 
ಕ್ರಸಂ ಪ್ರಶ್ನೆ ಉತ್ತರ 
5 
ಇ) | ರಾಜ್ಯದಲ್ಲಿ "ಸಾಗರ ಮಾಲಾ" ಯೋಜನೆಯಡಿ | ರಾಜ್ಯದಲ್ಲಿ "ಸಾಗರಮಾಲಾ' ಯೋಜನೆಯಡಿ 
ಕೈಗೊಂಡಿರುವ ' . ಕಾರ್ಯಕ್ರಮ ಮತ್ತು | ಕೈಗೊಂಡಿರುವ ಕಾರ್ಯಕ್ರಮ ಮತ್ತು ಅನುಷ್ಠಾನದಲ್ಲಿ 


ಅಂದಾಜು ಮೊತ್ತದ ಏರಿಕೆ ಆಗಿರುವುದಿಲ್ಲ ಮತ್ತು 
ಪೂರ್ಣಗೊಳಿಸಬೇಕಾದ ಕಾಲಾವಧಿ ಮೀರಿರುವುದಿಲ್ಲ. 
ಸದರಿ ಕಾಮಗಾರಿಗಳ ವಿವರಗಳು ಕೆಳಕಂಡತಿದೆ. 


ಉತ್ತರ ಕನ್ನಡ ಜಿಲ್ಲೆ: 


ಸಾಗರಮಾಲಾ ಯೋಜನೆಯಡಿಯಲ್ಲಿ ಕಾರವಾರ ಬಂದರಿನ 
ಅಭಿವೃದ್ಧಿಗಾಗಿ ಕಾರವಾರ ಬಂದರಿನಲ್ಲಿ ಉತ್ತರ ದಿಕ್ಕಿಗೆ 
ಹೊಸದಾಗಿ 1160 ಮೀ. ಉದ್ದದ ಬ್ರೇಕ್‌ವಾಟರ್‌ ನಿರ್ಮಾಣ 
ಕಾಮಗಾರಿ ಹಾಗೂ ಪ್ರಸ್ತುತ ದಕ್ಷಿಣ ದಿಕ್ಕಿಗೆ ಇರುವ 250 ಮೀ. 
ಉದ್ದದ ಬ್ರೇಕ್‌ವಾಟರ್‌ನ್ನು 145 ಮೀ. ಉದ್ಮಕೆ ವಿಸರಿಸುವ 
ಕಾಮಗಾರಿಯನ್ನು ದಿನಾ೦ಕ:07.08.2022 ರೊಳಗೆ 
ಪೂರ್ಣಗೊಳಿಸಬೇಕಾಗಿರುತ್ತದೆ. 


ಕಾರವಾರ ಬಂದರಿನಲ್ಲಿ 250 ಮೀ. ಉದ್ದದ ಕೋಸ್ಟಲ್‌ 
ಬರ್ತ್‌ ನಿರ್ಮಾಣ ಕಾಮಗಾರಿಗೆ ಒಪ್ಪಿಗೆ ಪತ್ರವನ್ನು 
ಗುತ್ತಿಗೆದಾರರಿಗೆ ನೀಡಲಾಗಿದೆ. 


ಈ ಮಧ್ಯೆ ಬ್ರೇಕ್‌ವಾಟಿರ್‌ ಕಾಮಗಾರಿಯನ್ನು 
ಪ್ರಾರಂಭಿಸಿದಾಗ, ಸದರಿ ಕಾಮಗಾರಿಯನ್ನು ನಿರ್ವಹಿಸದಂತೆ 
ತಡೆ ಕೋರಿ ಬೈತ್‌ಖೋಲ್‌ ಬಂದರು ವಿರಾಶ್ರಿತರ[ 
ಯಾಂತ್ರೀಕೃತ ದೋಣಿ ಮೀನುಗಾರರ ಸಹಕಾರ ಸಂಘ, 
ಬೈತ್‌ಖೋಲ್‌, ಕಾರವಾರ ಇವರು ಮಾನ್ಯ ಕರ್ನಾಟಕ ಉಚಜ್ಚ್‌ 
ನ್ಯಾಯಾಲಯ, ಬೆಂಗಳೂರು ಇಲ್ಲಿ ದಿನಾ೦ಕ : 20.01.2020 
ರಂದು ರಿಟ್‌ ಪಿಟಿಷನ್‌ ನಂ. 1332/2020 ಮತ್ತು 2336/2020 
ರಂತೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲಿಸಿದ್ದು, 


:ಮಾನ್ಯ ಉಚ್ಚ ನ್ಯಾಯಾಲಯವು ಸದರಿ ಕಾಮಗಾರಿಗಳಿಗೆ 


ತಾತ್ಕಾಲಿಕ ತಡೆಯಾಜ್ಞೆ ನೀಡಿದೆ. 
ವಿಚಾರಣೆಯನ್ನು 'ದಿನಾ೦ಕ:26.03.2021 
ವಿಗೆದಿಪಡಿಸಿರುತ್ತದೆ. 


ಸದರಿ ಪ್ರಕರಣದ 
ರಂದು I 


DD 97 PSP 2021 {Council No: 465042 } 


[ಫ್ರ.ಸಂ | 


ಪ್ರಶ್ನೆ 


ಉತ್ತರ 


. | ದಿನಾ೦ಕ:27.11.20 ರಂದು ಹಸ್ತಾಂತರಿಸಲಾಗಿದ್ದು, 


ದಕ್ಷಿಣ ಕನ್ನಡ ಜಿಲ್ಲೆ: 

ಸಾಗರಮಾಲಾ ಯೋಜನೆಯಡಿಯಲ್ಲಿ ಮಂಗಳೂರು 
ಹಳೇ ಬಂದರಿನಲ್ಲಿ. ಕೋಸ್ಕಲ್‌ ಬರ್ತ್‌ ನಿರ್ಮಾಣ 
ಕಾಮಗಾರಿಯ ಜಾಗವನ್ನು ಗುತ್ತಿಗೆದಾರರಿಗೆ 


ಗುತ್ತಿಗೆದಾರರು ಸದರಿ ಕಾಮಗಾರಿಯನ್ನು ದಿನಾಂಕ: 
26.11.2023 ರೊಳಗೆ ಪೂರ್ಣಗೊಳಿಸಬೇತಾಗಿರುತ್ತದೆ. 


ಮಂಗಳೂರು ಹಳೇ ಬಂದರಿನಲ್ಲಿ ಕ್ಯಾಪಿಟಲ್‌ ಡೆಜಿಂಗ್‌ 
(ಬೆಂಗ್ರೆ ಬದಿ) ಕಾಮಗಾರಿಯ ಟೆಂಡರ್‌ ಪ್ರಕ್ರಿಯೆಯು 
ಪ್ರುಗತಿಯಲ್ಲಿರುತ್ತದೆ. 


ಕಡತ ಸಂಖ್ಯೆ: DD 97 PSP 2021 (E- 465042) 


IDD 97 PSP 2021 (Council No:465042] 


p — ON 

ಜರ) 
ಮೀನೌಗಾರಿಕೆ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು 


« 


ಳು) 


ಬಿ 


